( 


ಕರ್ನಾಟಕ ವಿಧಾನ ಪರಿಷತ್ತು' 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಎಂ.ಎಲ್‌. ಅನಿಲ್‌ ಕುಮಾರ್‌ (ಸಳೀಯ ಸಂಸ್ಥೆಗಳ ಕೇತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1928 


ಉತ್ತರಿಸಬೇಕಾದ ದಿನಾಂಕ 


16.03.2022 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ದಿ ಸಚಿವರು 


[ಉತ್ತರಿಸಬೇಕಾದ ಸಚಿವರು 


ತ್ರ. ಸಲ. 


ಪ್ರಶ್ನೆ 


ಉತ್ತರ 


'ಐಷ್ಟು ; 


ಕೋಲಾರ ಮತ್ತು 
ಜಿಕ್ಕೆಬಳ್ಳಾಪುರ ಜಿಲ್ಲೆಗಳಲ್ಲಿ 
ವಸತಿ ನಿವೇಶನ ರಹಿತರ 
ಸಂಖ್ಯೆ ಎಷ್ಟು; ನಿವೇಶನ 
ರಹಿತರಿಗೆ ಹಂಚಿಕೆ 
ಮಾಡಲು ಅಗತ್ಯವಿರುವ 
ಜಮೀನು ಎಷ್ಟು; ಮತ್ತು 
ಲಭ್ಯವಿರುವ ಜಮೀಮ 
(ತಾಲ್ಲೂಹುವಾರು 
ವಿವರ ನೀಡುವುದು) 


ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 2018 ರಲ್ಲಿ 
ವಸತಿ/ನಿವೇಶನ ರಹಿತರ ಸಮೀಕ್ಷೆ ನಡೆಸಲಾಗಿದ್ದು, ಆ ಪ್ರಕಾರ 
ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಗ್ರಾಮೀಣ 
ಪ್ರದೇಶಗಳಲ್ಲಿ 76980 ವಸತಿ ರಹಿತರು 33609 ನಿವೇಶನ ರಹಿತರು 
ಕಂಡು ಬಂದಿರುತ್ತಾರೆ. 


ನಗರ ಪ್ರದೇಶಗಳಲ್ಲಿ 2016-17 & 2017-18 ರ ಬೇಡಿಕೆ 
ಸಮೀಕ್ಷೆಯಲ್ಲಿ ಕೋಲ್ಪಾರ & ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ 38092 
ನಿವೇಶನ: ರಹಿತರು ಹಾಗೂ 7164 ವಸತಿ ರಹಿತರು ಕಂಡು 
ಬಂದಿರುತ್ತಾರೆ. 


ಸೆದರಿ ನಿವೇಶನ ರಹಿತರಿಗೆ ನಿವೇಶನ ಹಂಚಿಕೆ ಮಾಡಲು 
ಗ್ರಾಮೀಣ ಪ್ರದೇಶದಲ್ಲಿ 1680.45 ಎಕರೆ ಮತ್ತು ನಗರ ಪ್ರದೇಶದಲ್ಲಿ 
952.30 ಎಕರೆ ಜಮೀನಿನ ಅಗತ್ಯವಿರುತ್ತದೆ. 


ಪ್ರಸ್ತುತ ಸದರಿ ಜಿಲ್ಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 533.76 
ಎಕರೆ ಮತ್ತು ನಗರ ಪ್ರದೇಶದಲ್ಲಿ 187.54 ಎಕರೆ ಒಟ್ಟು 721.30 
ಎಕರೆ ಜಮೀೀನು ಲಭ್ಯವಿರುತ್ತದೆ. ವಿವರ ಕೆಳಕಂಡಂತಿದೆ. 


ಗ್ರಾಮೀಣ-- 
(ಎಕರೆಗಳಲ್ಲಿ) 


ನಿವೇಶನ ರಹಿತರಿಗೆ 

ನಿವೇಶನ ಹಂಚಿಕೆ | 
ಮಾಡಲು 

ಅಗತ್ಯವಿರುವ 
ಜಮೀನು 


ನಿವೇಶನ 
ರಹಿತರ 
ಸಂಖ್ಯೆ 


ಪ್ರಸ್ತುತ 
ಲಭ್ಯವಿರುವ 
ಜಮೀನು 


ಜಿಲ್ಲೆ 


ಚಿಕ್ಕಬಳ್ಳಾಪುರ ' 22885 1144.25 440.99 


ಕೋಲಾರ 10724 536.20 92.77 


ಒಟ್ಟು . 33609 1680.45 533.76 


ನಗರ:- 


ನಿವೇಶನ ರಹಿತರಿಗೆ 

ನಿವೇಶನ ಹಂಚಿಕೆ 
ಮಾಡಲು 
ಜಮೀನು 


ನಿವೇಶನ 
ರಹಿತರ 
ಸಂಖ್ಯೆ 


ಪ್ರಸ್ತುತ 
ಲಭ್ಯವಿರು ವ 
ಜಮೀನು 


ಜಿಲ್ಲೆ 


() 


.| ಚಿಕೈಬಳ್ಳಾಪುರ | 16536 413.40 120.48 


ಕೋಲಾರ 21556 538.90 67.06 


ಒಟ್ಟಿ 952.30 187.54 


ತಾಲ್ಲೂಕುವಾರು | ಪಟ್ಟಣವಾರು ವಿವರವನ್ನು ಅನುಬಂಧ - 
1 ಮತ್ತು 2 ರಲ್ಲಿ ನೀಡಲಾಗಿದೆ. ' e) 


ಅರ್ಜ ವಸತಿರಹಿತ ಕುಟುಂಬಗಳಿಗೆ ವಸತಿ ಸೌಲಭ್ಯ 
ಕಲ್ಪಿಸಲು ಫಲಾನುಭವಿಗಳು ಸ್ವಂತ. ನಿಷೇಶನ ಹೊಂದಿರುವುದು | 
ಕಡ್ಡಾಯವಾಗಿರುತ್ತದೆ. ಆದರೆ, ಆನೇಕ ಅರ್ಹ ಫಲಾನುಭವಿಗಳು 
ವಿವೇಶನ ಹೊಂದಿಲ್ಲದ ಕಾರಣ ವಸತಿ ಸೌಕರ್ಯದಿಂದ 
ವಂಚಿತರಾಗುತ್ತಿದ್ದಾರೆ. ಇಂತಹ ನಿವೇಶನ ರಹಿತ ಕುಟಿಂಬಗಳಿಗೆ 
ನಿಷೇಶನ ಹಂಚಿಕೆ ಮಾಡಲು ಸರ್ಕಾರಿ ಜಮೀನಿಗೆ ಪ್ರಥಮ ಆದ್ಯತೆ 
ನೀಡಲಾಗಿದ್ದು ಸ್ಥಳೀಯವಾಗಿ ಲಭ್ಯವಿರುವ ಸರ್ಕಾರಿ ಜಮೀನನ್ನು 
ಕಂದಾಯ ಇಲಾಖೆ/ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡಿಸಿ 
ಕೊಂಡು ನಿವೇಶನ ಹಂಚಿಕೆ ಮಾಡಲಾಗುತ್ತಿದೆ. 


ಒಂದು ವೇಳೆ ಸರ್ಕಾರಿ ಜಮೀನು ಲಭ್ಯವಿಲ್ಲದ ಕಡೆಗಳಲ್ಲಿ 
ಮಾತ್ರ ಜಿಲ್ಲಾಧಿಕಾರಿಗಳ. ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವ, ಜಿಲ್ಲಾ 


| ಜಮೀನು ಖರೀದಿ ಸಮಿತಿ ಮೂಲಕ ಖಾಸಗಿ ಜಮೀನು ಖರೀದಿಗೆ 


ಕ್ರಮ ವಹಿಸಲಾಗುತ್ತಿದೆ. 


ಆ) 


ಕಳೆದ 03 ವರ್ಷಗಳಿಂದ 
ಆಶ್ರಯ: ಯೋಜನೆಯಡಿ 
ಅರ್ಜಿ ಸಲ್ಲಿಸಲಾದ 
ಫಲಾನುಭವಿಗಳೆಷ್ಟು; ಈ 
ಹೈಕಿ ಎಷ್ಟು 
ಫಲಾನುಭವಿಗಳಿಗೆ 
ಮನೆಗಳನ್ನು 
ಮಾಡಲಾಗಿದೆ; 
(ಜಿಲ್ಲಾವಾರು 
ನೀಡುವುದು) 


ಹಂಚಿಕೆ 


ವಿವರ 


BN 


ಗಾನಾ: - 


2018 ರಲ್ಲಿ ವಸತಿ ರಹಿತರ ಹಾಗೂ ನಿವೇಶನ ರಹಿತರ 
ಸಮೀಕ್ಷೆ ಕೈಗೊಳ್ಳಲಾಗಿದ್ದು, ಸದರಿ ಸಮೀಕ್ಲೆಯಸ್ಪ್ವಯ 
ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ 76980 ವಸತಿ 
ರಹಿತರು ಕಂಡು ಬಂದಿರುತ್ತಾರೆ. ಸದರಿ ಸಮೀಕ್ಷೆಯ ನಂತರ 
ಅಂದರೆ 2018-19 ರಿಂದ 2020-21 ರವರೆಗೆ 549 ಮನೆಗಳನ್ನು 
ಮಂಜೂರು ಮಾಡಲಾಗಿದೆ. ವಸತಿ ರಹಿತರಿಗೆ ಪ್ರತಿ ವರ್ಷ 
ಆಯವ್ಯಯದಲ್ಲಿ ಒದಗಿಸುವ ಅನುದಾನಕ್ಕೆ ಅನುಗುಣವಾಗಿ ಹಂತ 
ಹಂತವಾಗಿ ವಸತಿ ಸೌಕರ್ಯ ಕಲ್ಪಿಸಲು ಕ್ರಮ ವಹಿಸಲಾಗುತ್ತಿದೆ. 
ಜಿಲ್ಲಾವಾರು ವಿವರ ಕೆಳಕಂಡಂತಿದೆ. 


ಮಂಜೂರು 
ಮಾಡಲಾದ 
ಮನೆಗಳು 


ವಸತಿ 
ರಹಿತರ 
ಸಂಖ್ಯೆ 


ಜಿಲ್ಲೆ ಯೋಜನೆ 


ದೇವರಾಜ್‌ ಅರಸು 
ವಸತಿ ಯೋಜನೆ- 64 
ಗ್ರ 


ಚಿಕ್ಕಬಳ್ಳಾಪುರ | 38754 


ಪ್ರಧಾನ ಮಂತ್ರಿ: 


ಅವಾಸ್‌ ಯೋಜನೆ- : 249 


Ty | 


ಒಟ್ಟು 38754 


A 313 

ದೇವರಾಜ್‌ ಅರಸು 4 

ವಸತಿ ಯೋಜನೆ- 
ಗ) 


140 


ಕೋಲಾರ 38226 


ಪ್ರಧಾನ ಮಂತ್ರಿ 
ಅವಾಸ್‌ ಯೋಜನೆ- 96 
; ಹ 4 


38226 236 


ಒಟ್ಟು. 


ಒಟ್ಟಾರೆ. | 76980 549 


ವಾಲೇ 


( 


1 ಪಗರ 


. 2016-17 ಮತ್ತು 2017-18. ರಲ್ಲಿ ಬೇಡಿಕೆ ಸಮೀಕ್ಲೆ 
ಕೈಗೊಳ್ಳಲಾಗಿದ್ದು, ಸದರಿ ಸಮೀಕ್ಲೆಯನ್ವಯ ಚಿಕ್ಕಬಳ್ಳಾಪುರ ಮತ್ತು 
ಕೋಲಾರ ಜಿಲ್ಲೆಗಳಲ್ಲಿ 7164 ವಸತಿ ರಹಿತ. ಕುಟುಂಬಗಳು ಕಂಡು 


.| ಬಂದಿರುತ್ತಾರೆ. 


2018-19 ರಿಂದ ಇಲ್ಲಿಯವರೆಗೆ ಚಿಕ್ಕಬಳ್ಳಾಪುರ ' ಮತ್ತು 
ಕೋಲಾರ ಜಿಲ್ಲೆಗಳಲ್ಲಿ 3895 ಮನೆಗಳನ್ನು ಮಂಜೂರು 
ಮಾಡಲಾಗಿದೆ. 


ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆ(ನಗರ) ಅಭಿಯಾನದ ಬಿ.ಎಲ್‌.ಸಿ ಘಟಿಕದಡಿ ರೂ. 1.50 | 
ಲಕ್ಷ ಮೊತ್ತದ ಸಹಾಯಧನ ಪಡೆದು ಮನೆ ನಿರ್ಮಿಸಿ ಕೊಳ್ಳಲು 
ಆಸಕ್ತಿ ತೋರಿ ಮುಂದೆ ಬರುವ ಎಲ್ಲಾ ಕುಟಿಂಬಗಳಿಗೂ 
ಅಸುಮೋದನೆ ನೀಡುವುದು. ಕೇಂದ್ರ ಸರ್ಕಾರವು ಯಾವುದೇ 
ಭೌತಿಕ ಗುರಿಯ ಯಾವುದೇ ಸಂಖ್ಯೆಯ ಗರಿಷ್ಠ ಮಿತಿಯನ್ನು 
ನಿಗದಿಪಡಿಸಿರುವುದಿಲ್ಲ. ಜಿಲ್ಲಾವಾರು ವಿಷರ ಕೆಳಕಂಡಂತಿದೆ. 


. ಮಂಜೂ 
. ವಸತಿ ರು 
ರಹಿತರ ಮಾಡ 
ಸಂಖ್ಯೆ ಲಾದ 
ಮನೆಗಳು 
1441 69 


ಹಂಚಿಕೆ 
ಮಾಡಿದ 
ಮನೆಗಳು 


ಜಿಲ್ಲೆ 


ಚಿಕಬಳ್ಳಾಪುರ - ' 
ಬಳ್ಳಾವು ಎ.ಐಎಚ್‌.ಪಿ 


3396 ಬ್ರಿಎಲ್‌ಸಿ Non] a 811 


convergence) 


ಫವಾರ | 1510 79 
"ಬಿಎಲ್‌. (್ಹon- 1331 13 


Convergence) 


3768 


7164 3895 


ಒಟ್ಟು 1092 


ಬಿ.ಎಲ್‌.ಸಿ (Non-convergence) ಅಡಿ ಫಲಾನುಭವಿಗಳೇ | 
ಮನೆ ನಿರ್ನಿಸಿ ಕೊಳ್ಳುತ್ತಿದ್ದಾರೆ. ಎ.ಎಚ್‌.ಪಿ ಘಟಿಕದಡಿ ಕರ್ನಾಟಕ 
ಕೊಳಗೇರಿ ಅಭಿವೃದ್ದಿ ಮಂಡಳಿರವರು ಫಲಾನುಭವಿಗಳನ್ನು 
ಆಯೆ, ಮಾಡಿದ್ದು, ಆದರೆ ವಂತಿಕೆ ಪಾವತಿಸುವ ಫಲಾನುಭವಿಗಳಿಗೆ 
ಮಾತ್ರವೇ ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡುವರು. 


ಇ) 


ಕಳೆದ 3 ವರ್ಷಗಳಿಂದ 
ಕೋಲಾರ ಮತ್ತು 
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 
ಆಶ್ರಯ - ಯೋಜನೆಯಡಿ 
ಎಷ್ಟು ಮನೆಗಳನ್ನು 
ನಿರ್ನಿಸಲಾಗಿದೆ ; ಇದರಲ್ಲಿ 
ಪುಗಿತಯಲ್ಲಿರುವ ಮನೆಗಳ 
ಸಂಖ್ಯೆ " ಎಷ್ಟು? 
(ತಾಲ್ಲೂಕುವಾರು ವಿವರ 
ನೀಡುವುದು) 


ಕೋಲಾರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 2018-19 
ರಿಂದ 2020-21 ರವರೆಗೆ 2386 ಮನೆಗಳು ಮಂಜೂರಾಗಿದ್ದು, ಈ 
ಮನೆಗಳ ಪೈಕಿ 26: ಪೂರ್ಣಗೊಂಡಿದ್ದು, : 78 . ಮನೆಗಳು 
ಪ್ರಗತಿಯಲ್ಲಿರುತ್ತವೆ. 132 ಮನೆಗಳು ಪ್ರಾರಂಭವಾಗಬೆಾಗಿರುತ್ತವೆ. 


ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 2018- 


19 ರಿಂದ 2020-21 ರವರೆಗೆ 313 ಮನೆಗಳು ಮಂಜೂರಾಗಿದ್ದು, ಈ 


ಮನೆಗಳ ಪೈಕಿ 32 ಮನೆಗಳು ಪೂರ್ಣಗೊಂಡಿದ್ದು, 121 ಮನೆಗಳು 
ಪ್ರುಗತಿಯಲ್ಲಿರುತ್ತವೆ. 149 ಮನೆಗಳು ಪ್ರಾರಂಭವಾಗಬೆಣಾಗಿದ್ದು; 11 |. 
ಮನೆಗಳು ರದ್ದಾಗಿರುತ್ತಾವೆ. 


ತಾಲ್ಲೂಕುವಾರು. ವಿವರ ಅನುಬಂಧ- 3' ರಲ್ಲಿ 
ಒದಗಿಸಲಾಗಿದೆ. ೧ 


ಪುಧನನ ಮಂತಿ ಆವಾಶ್‌ ಯೋಜನೆ(ನಗರ) ಅಭಿಯಾನದಡಿ 2018- 
19 ರಿಂದ ಇಲ್ಲಿಯವರೆಗೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ನಗರ 
ಪ್ರದೇಶದಲ್ಲಿ ಅನುಮೋದನೆಗೊಂಡ ಮನೆಗಳ (ಎ.ಎಚ್‌.ಪಿ .& 
ಬಿ.ಎಲ್‌.ಸಿ-Non-convergence) ಪ್ರಗತಿ ವಿವರ ಕೆಳಕಂಡಂತಿದೆ. 


; 1 ಮಂಜೂರು |' ಪೂರ್ಣ [ಪ್ರಗತಿಯ | ಪ್ರಾರಂಭ 
ಜಿಲ್ಲೆ ಮಾಡಲಾದ | "ಗೊಂಡ ಲ್ಲಿರುವ ವಾಗದ 
ಮನೆಗಳು ಮನೆಗಳು | ಮನೆಗಳು | ಮನೆಗಳು 


ಚಿಕ್ಕಬಳ್ಳಾಪುರ 2252 88 330 1834 
ಕೋಲಾರ 1643 69 1 1573 
1 ಒಟ್ಟಿ ' 3895 ' 157 331 3407 


* ಕರ್ನಾಟಕ ಕೊಳಗೇರಿ "ಅಬಿವೃದ್ದಿ ಮಂಡಳಿಯು ಕೋಲಾರ 
ಜಿಲ್ಲೆಯಲ್ಲಿ 1431 ಮನೆಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 1372 
ಮನೆಗಳಿಗೆ "ಟೆಂಡರ್‌ ಗಳನ್ನು "ಅಂತಿಮಗೊಳಿಸಿದ್ದು, 
ಕಾಮಗಾರಿಯನ್ನು ಶೀಘದಲ್ಲಿ ಪ್ರಾರಂಭಿಸಲಿದೆ. ನಗರವಾರು 
ವಿವರ ಅನುಬಂಧ- 4 ರಲ್ಲಿ ಒದಗಿಸಲಾಗಿದೆ. ' 


ಸಂಖ್ಯೆ :ವಇ 160 ಹೆಚ್‌ಎಎಂ 2022 


SCN 
(ಐ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ದಿ ಸಚಿವರು 


LCQ - 1928 | p ಅನುಬಂಧ - 1 
ಗ್ರಾಮೀಣ ಪ್ರದೇಶದಲ್ಲಿ ಅಚಬ್ಯವಿರುಪ.ಜಮೀನಿನ-ವಿವರ 


| 


ಲಭ್ಯವಿರುವ ಭೂಮಿ (ಎಕರೆ ಮತ್ತು ಸೆಂಟ್ಲಲಿ_)! 


ಸರ್ಕಾರಿ. .|.. ಖರೀದಿಸಲಾದ 


ಚಿಕ್ಕಬಳ್ಳಾಪುರ 


. 0. 


0.00 
a 


2; ಈಂತೂ-ಒಟ್ಟು k 


ನಗರ ಪ್ರದೇಶವಲ್ಲಿ ಲಭ್ಯವಿರುವ. ಜೀಪ್ಲೀನ್ನಿನ:ಬಿವರ 


ಸ 


1 


ನ ತ್ಯಾ ಗಾ ಗನ್ಸಾರ್ರಳುಯನಿನಳುರಳ ಸ 


ಸ LCQ - 1928 ಅನುಬಂಭ - 2 
ಗ್ರಾಮೀಣ ಪ್ರದೇಶದ ವಸತಿ/ನಿವೇಶನರಹಿತರ ವಿವರ 


.~[n i EI 
ಪಾ orl 
| 5/37 


ಕೋಸಾರ : ನ್‌ 


ಕೋಲಾರ ಗೋಲ್ಡ ಹೀಲ್ಡ್‌. | 


NEE CEES 
ಕೋದಬಾರ ಮುಳಬಾಗಿಲು 


ಶ್ರೀನಿವಾಸಪುರ 


ನಿಷೇಶನ 
ರಹಿತರ ಸಂಖ್ಯೆ 


ತಾಲೂಕು 


ಬಾಗೇಪಲ್ಲಿ ಪುರಸಭಿ 
ಚಿಕ್ಕಬಳ್ಳಾಪುರ ನಗರಸಭೆ 
ಚಿಂತಾಮಣಿ ನಗರಸಭಿ 


ಗೌರಿಬಿದನೂರು ನಗರಸ 


ಅಮಖಖುಂಧ-3 
ಕೊವಾರು ದಿಷರ 


ಮಾ 


ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ 


( 


Ke 1 


Devraj Urs Housing Scheme- 


ಣ್‌ 
2 


] 
[Devrei Urs Housing Scheme: Rural [2020-2021 | 
ral 


[= Ms 


ural (2018-2019 
I 
“7 


Devraj Urs Housing Scheme- 
PMAYG) TT oso 


Devraj Urs llousing Schenxe-Rural 18-20} 
Devraj Urs Housing Scheme-Rural 
Devraj Urs Housing Scheme-Rural 


MANGO TUT 
| [Chintamani Total US| 
019-207 

- 

Gowribidans [MAYO ons 


Gudibande 
Gudibande 


PX] py 


[5] 
[= 
ದಿ[ ಲು 


Housing 
ing Rural 
Devraj Urs Housing Schems- Rural 


tly ky 
ಜ Scio 
©|-|S 


l= 


ft 
Of 


0. 
0 


y 019-202 


© 
| 


Sidingbatta Total [ ———————] 
Devraj Urs Housing Scheme-Rural 


Devraj Urs Housing Scheme-Rural 
Devraj Urs Housing Scheme-Rural 
Devraj Urs Housing Scheme-Rural 


p [0] 
~~ 


x. [Kolar Totat : El 


ಮಂಜೂರಾಗಿರುವ ಹಾಗೂ ಪ 


4] 


vraj Urs Housing Scheme-Rurel [20 
Devraj Urs Housing Scheme-Rural 


j Urs Housing Scheme-Rurat 
jiUrs Housing Scheme-Rural 
jUrs Housing Scheme-Rural 


MJ 
olo 
o|w 


19-202 
020-202 


PY) 


(§ 


Ks 
£ 


Annexure 4 
{AQ No 1928 
p “ :PMAY (U) | 
Detiils of projects approved undér AHP 
eT | T 


i 

[Kolar _ [RGF Robersonpét Ce 2 =|: 7 G9[ULb-PKGS | 

[Kolar — Malur me Sp oo 

E p>». “631/508. | 

Kolar [KGF Robersonpet CMC? 8-[™——400Ks08. | 
1 ಸ್ಥಿ KS 


p 


po 


f 


Annexure 4 
‘LAQ No 1928: 


2 -PMAVIU);: 
Details of projects appro 


- . Wool. 

Name of the ULB / JApproved |]. 
ಎನ DUs IA 
Chikkabatlapura _ |Chickaballaput CMC |: eos | 

Fl 

K . K BOER FE 
+ |Chlktabattapura  [Sidlaghatta TMC - 612|KS0B- 
Chikkabatlapura : 

, Chikkabaliapura 


Gowiibidanur TMC 


ch 


Chikkabattapura [Chintamani CMC 


Annexure ¢ 
LAQ No 1923 
PMAY {U) 
Details of projects approved under BLC {Non convergence} 


lstrtet Tatuk 


[i | | 


3 
p 
[3 


lap: Bagonati THC Non-Convarg PMAY-4 


Bagapail TMC Noa-Convergence(PMAY 
Non-Convergence{PMAY- 
ರಾ 


ಟ 


" 
A 


£2 [2 
= 


4 
§ 


Wl 


3 
| 


pur _jChidaballapur CMC _ |Non-Convergonce/PMAY-; 201819 


vergence{PMAY-U 


Chickabaltapur 


Non Convergsnce(PMAY4) 


Rence{fPMAY-U 


ills 
ರಕತ 


onvergence{PMAYY) 


-Convergence(PMAY-Y) MEN 


_« 
SET RS OT SE RE 
ees [unnen  [eceomeners bun] 4] a] 
pence [enar — Joccemerene Ino] 7 dF 
se leven leceenne bse] sd Jd 


Gipu _|SWiaghats THC Non ComergencebMA¥ 1) —ms20 | 33} 


NE SRS SERN EN RE 
——E 


Cicaba 


ನ w 


Annexure 4 
LAQ No 1928 
PMAY (0) 
Dstails of projects approved under BLC {Non convergence} 


ಫಗ Founda 
District [Taluk Scheme spree Complete [tion ಗೆ ici | 


|__| A ES NS NN ON 
Kolar CMC 


ದಾ 
U} 2019-20 0 
lr cue | No-Convergence{PMAY- 
Kolar CMC JU) 


MN ds sl 
Kolar CMC 2019-20 50 
— NT 13s 


NT 


Fa 


olar 


